ಕರ್ನಾಟಕ ವಿಧಾನ ಪರಿಷತ್ತು " ನ 


ಮಾನ್ಯ ಸದಸ್ಯರ ಹೆಸರು 


ಶ್ರೀಸುನೀಲಗೌಡ ಬಸನಗೌಡ ಪಾಟೇಲ (ಸ್ಥಳೀಯ ಸಂಸ್ಥೆಗಳ 
ಕ್ಷೇತ್ರದಿಂದ ಚುನಾಯಿತರಾದವರು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1238 


ಉತ್ತರಿಸಬೇಕಾದ ದಿನಾ೦ಕ 


22.09.2021 


ಉತ್ತರಿಸಬೇಕಾದ ಸಚಿವರು 


ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ಕ್ರ. 


ಸಂ. 


ಪ್ರಶ್ನೆ 


ಉತ್ತರ 


(ಅ) 


ಸರ್ಕಾರದ ವಿವಿಧ ವಸತಿ 


| ಯೋಜನೆಗಳಲ್ಲಿ 


ಫಲಾನುಭವಿಗಳು 
ಮನೆಗಳನ್ನು ನಿರ್ಮಾಣ 
ಮಾಡಿಕೊಂಡಿದ್ದಾರೆಯೇ, 
ಸದರಿ ಫಲಾನುಭವಿಗಳಿಗೆ 
ಸಮಯಕ್ಕೆ ಸರಿಯಾಗಿ 
ಸಹಾಯಧನ 
ಸಂದಾಯವಾಗೆದಿರುವುದು 
ಸರ್ಕಾರದ ಗಮನಕ್ಯೆ 
ಬಂದಿದೆಯೇ; ಬಂದಿದ್ದಲ್ಲಿ, 
ಸಹಾಯಧನ ಬಿಡುಗಡೆ 
ಮಾಡಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು ; 


ಮನೆಗಳನ್ನು ನಿರ್ಮಾಣ ಮಾಡುತ್ತಿದ್ದು, 
ನಾಲ್ಕು ಹಂತಗಳ ಪ್ರಗತಿಗೆ ಅನುಗುಣವಾಗಿ ಅನುದಾನವನ, 
ಬಿಡುಗಡೆಗೊಳಿಸಲಾಗುತ್ತಿದೆ. ಪ್ರಸ್ತುತ ಸಕಾರ: 
ಬಂದಮೇಲೆ 2.44 ಲಕ್ಷ ಮನೆಗಳನ್ನು. ಪೂರ್ಣಗೊಳ್ಳಿಸ 


ವಿವಿಧ ವಸತಿ ಯೋಜನೆಗಳಡಿ ಮಂಜೂರನದ' ಮನೆಗಲ್ಲಿ; 


ಮನೆಗಳ ಭೌತಿಕ ಪ್ರಗತಿಗನುಗುಣವಾಗಿ ಅನುದಾನ" 'ಬಿಡುಗಡ 
ಮಾಡಲಾಗುತ್ತಿತ್ತು, ಆದರೆ, ಪ್ರಗತಿಯಲ್ಲಿರುವ ಮನೆಗಳಲ್ಲಿ: ಕೆಬವು 
ಅನರ್ಹ ಫಲಾನುಭವಿಗಳ ಆಯ್ಕೆ ಕಂಡು ಬಂದಿರುವುದರೆಲದ 
ಅನುದಾನ ದುರ್ಬಳಕೆಯನ್ನು ತಡೆ ಹಿಡಿಯುವ ಉದ್ದೆ ೇಶದಿ6ಿಬಿ 
ಸರ್ಕಾರದ ಆದೇಶ ಸಂಖ್ಯೆ:ವಇ 
ದಿನಾಂಕ:16.11.2019 ರ ರೀತ್ಯಾ ಪ್ರಗತಿಯಲ್ಲಿರುವ ಮನೆಗಳನ್ನು 
ಇಂದಿರಾ ಮನೆ ಮೊಬೈಲ್‌ ಆಪ್‌ ಮೂಲಕ ಜಿ.ಪಿ.ಎಸ್‌ ಗೆ 
ಅಳವಡಿಸಿ, ಅರ್ಹಗೊಂ೦ಡ ನಂತರ ಸದರಿ ಮನೆಗಳ ಪ್ರಗತಿಯನ್ನು 
ಮತ್ತೊಮ್ಮೆ 660 ಆಧಾರಿತ ವಿಜಿಲ್‌ ಆಪ್‌ ಮೂಲಕ ಗ್ರಾಮೀಣ 
ಪುದೇಶದಲ್ಲಿ ಜಿಲ್ಲಾ ಪಂಚಾಯತಿ ಮುಖ್ಯ 
ಕಾರ್ಯವಿರ್ವಹಣಾಧಿಕಾರಿಯವರು ಹಾಗೂ ನಗರ ಪ್ರದೇಶದಲ್ಲಿ 
ಜಿಲ್ಲಾಧಿಕಾರಿಯವರು ಪರಿಶೀಲಿಸಿ, ದೃಢೀಕರಿಸಿದ ನಂತರ ಸದರಿ 
ಫಲಾನುಭವಿಗಳ ಆಧಾರ್‌ ಜೋಡಣೆಯಾದ ಬ್ಯಾಂ೦ಕ್‌, ಖಾತೆಗೆ 
ಡಿ.ಬಿ.ಟಿ ಮುಖಾಂತರ ಅನುದಾನ ಬಿಡುಗಡೆ ಮಾಡಲೌಗೆ 
ಪ್ರಸ್ತುತ ಸರ್ಕಾರ ಜಾರಿಗೆ ಬಂದ ಮೇಲೆ ರೂ.2289.548ೆ 
ಅನುದಾನವನ್ನು ಫಲಾನುಭವಿಗಳ ಎ" 
ಬಿಡುಗಡೆಗೊಳಿಸಲಾಗಿದೆ. ಮ 


k 


fh 


ಬಿಡುಗಡೆ ಮಾಡುವಾಗ ಇಂದಿರಾ 'ಆಪ್‌ "ಮತ್ತ ಸ ಟಪ್‌ 
ಎಂಬ ಎರಡು ಪರಿಶೀಲನಾ ವಿಧಾನಗಳ ಮೂಲಕ ಅನುಬನನ 
ಬಿಡುಗಡೆ ಆಗುತ್ತಿದ್ದು, ಇದರಿಂದ ಆಗುವ ವಿಳರಬಪ 


ತಪ್ಪಿಸಲು ಮೇಲ್ಕಂಡ ಇಂದಿರಾ ಆಪ್‌ ಮತ್ತು ವಿಜಿಲ್‌ ಆಪ್‌ ಅನು, 


ಇಂದಿರಾ ವಿಜಿಲ್‌ ಆಪ್‌ ಎಂಬ; ತನ 


ಒಗೂಡಿಸಿ, “1 
-ಫಲಾನುಭಲಿ' 


ತಂತ್ರಾಂಶವನ್ನು 


ಅಳವಡಿಸಲಾಗಿದ್ದು, 


ವಿವಿಧ ವಸತಿ ಯೋಜನೆಗಳಡಿ ಸ್ವತಃ: ಫಲಾನುಭವಿ! ಫ್ಲ್‌ | 


ಇಂದಿರಾ ಮನೆ ಹ್‌ ನ ಮುಖಾರತರ' ಜಿ.ಪಿ.ಐಸ್‌ ್‌ ಮಾಡಲಾದ | 


154 ಹೆಚ್‌ಎಎಂ 2019, | 


ಶೀಘಫುವಾಗಿ ಅನುದಾನ ಬಿಡುಗಡ ಮಾಡಲು 


ಕೈಗೊಳಲಾಗಿದೆ. 


ವಿಜಯಪುರ ಮತ್ತು 
ಬಾಗಲಕೋಟೆ ಜಿಲ್ಲೆಗಳಲ್ಲಿ 
"| ಕಳೆದ 5 ವರ್ಷಗಳಲ್ಲಿ ವಿವಿಧ 


ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗೆ 2016-17 ನೇ 
ಸಾಲಿನಿಂದ 2020-21 ನೇ ಸಾಲಿನವರೆಗೆ ವಿವಿಧ ಗ್ರಾಮೀಣ ವಸತಿ 
ಯೋಜನೆಯಡಿಯಲ್ಲಿ 85147 ಮನೆಗಳನ್ನು ಮಂಜೂರು ಮಾಡಿ 


ವರ್ಷವಾರು ಮತ್ತು ಗ್ರಾಮ 
ಪಂಚಾಯಿತಿವಾರು ಹಾಗೂ 
ಸಹಾಯಧನ 
ಸಂದಾಯವಾದ ಬಗ್ಗೆ ಮತ್ತು 
ಸಂದಾಯಕ್ಯ, ಬಾಕಿ ಇರುವ 
"| ಬಗ್ಗೆ 

! ಮಾಹಿತಿಯನ್ನು 
"| ನೀಡುವುದು) 


: 1 ವಸತಿ ಯೋಜನೆಗಳಲ್ಲಿ | ಕಾಮಗಾರಿ ಆದೇಶ ನೀಡಲಾಗಿರುತ್ತದೆ. ಈ ಪೈಕಿ 48503 ಮನೆಗಳು 
ಎಷ್ಟು ಮಸೆಗಳನ್ನು | ಪೂರ್ಣಗೊಂಡಿದ್ದು,22772 ಮನೆಗಳು ವಿವಿಧ ಹಂತದ: 
| ಸರ್ಕಾರ ಮಂಜೂರು | ಪ್ರಗತಿಯಲ್ಲಿದ್ದು, 1378 ಮನೆಗಳು ಪ್ರಾರಂಭವಾಗಬೇಕಾಗಿದ್ದು, 
"ಮಾಡಿದೆ; (ವರ್ಷಾವಾರು/ | 12494 ಮನೆಗಳು ರದ್ಮಾಗಿರುತ್ತದೆ. 
ಗ್ರಾಮ ಪಂಚಾಯಿತಿವಾರು/ 
ಯೋಜನೆವಾರು ಮಾಹಿತಿ ಮಂಜೂ | ಪೂರ್ಣ| ಒಟ್ಟು | ಪ್ರಾರಂಭ | ದಾದ 
. ನೀಡುವುದು) ಜಿಲ್ಲೆ ರಾದ ಗೊಂಡ | ಪ್ರಗತಿಯಲ್ಲಿ! ವಾಗಬೇಕಾದ ಮನೆಗಳು 
AG : ಮನೆಗಳು |[ಮನಗಳುದ್ದ ಮನೆಗಳು ಮನೆಗಳು 
ಕಳೆದ. 5 ವರ್ಷಗಳಲ್ಲಿ | 
ವಿಜಯಪುರ ಮತು | ವಿಜಯಪುರ | 52672 | 31618 | 14266 776 6012 | 
ಬಾ ರೋಟಿ ಜಿಲ್ಲೆಗಳ ಬಾಗಲಕೋಟಿ] 32475 | 16885 | 8506 602 6482 
“| ಯೋಜನೆಗಳಲ್ಲಿ ಒಟ್ಟು 85147 | 48503 | 22772 1378 12494 
ಮನೆಗಳನು ನಿರ್ಮಾಣ 
ಮಾಡಿಕೊಂಡಿರುವ " ಯೋಜನಾವಾರು ಮತ್ತು ಗ್ರಾಮ ಪಂಚಾಯಿತಿವಾರು 
ಫಲಾನುಭವಿಗಳ ಸಂಖ್ಯೆ ವಿವರವನ್ನು ಅನುಬಂಧ-1 ರಲ್ಲಿ ಒದಗಿಸಲಾಗಿದೆ. 
ಎಷ್ಟು ; (ಪಟ್ಟಿ ನೀಡುವುದು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗೆ 2016-17 ನೇ 
ಹಾಗೂ ಯೋಜನೆವಾರು 


ಸಾಲಿನಿಂದ 2020-21 ಸೇ ಸಾಲಿನವರೆಗೆ ವಿವಿಧ ವಸತಿ 
ಯೋಜನೆಗಳಡಿ ಗ್ರಾಮೀಣ ಪ್ರದೇಶದಲ್ಲಿ ಜಿಪಿಎಸ್‌ ಆಧಾರಿತ 
ಭೌತಿಕ ಪ್ರಗತಿಗೆ ಅನುಗುಣವಾಗಿ ಬಿಡುಗಡೆಯಾದ ಅನುದಾನದ 


ವಿವರ ಕೆಳಕಂಡಂತಿದೆ. ಯೋಜನೆವಾರು ಮತ್ತು ಗ್ರಾಮ 
ಪಂಚಾಯಿತಿವಾರು ವಿವರವನ್ನು ಅನುಬಂಧ-೭2 ರಲ್ಲಿ 
ಒದಗಿಸಲಾಗಿದೆ. } 
ಬಿಡುಗಡೆಯಾದ 
ಜಿಲ್ಲೆ ಅಮುದಾನದ ವಿವರ ' 
(ರೂ.ಲಕ್ಷಗಳಲ್ಲಿ) 
ವಿಜಯಪುರ 45957.37 
ಬಾಗಲಕೋಟೆ 24846,54 
ಒಟ್ಟು 70803.91 
\ ಮಿ 
(ವಿ.ಸೋಮಣ್ಣ) 


ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


